J ) 
=~) =~) 
ba ಪರಿಪಿಷ 
Kk 
No 
N 
ಶೈಲೇಶ್‌ ಶಿರಾಲಿ ಜೊತೆಗಿರುವ ಲೇಖನದಲ್ಲಿ ಪರಿಗಣಿಸಲಾದ ಪ್ರಶ್ನೆ ಇದು: ಯಾವುದೇ ಒಂದು ಲಘುಕೋನ 


ತ್ರಿಕೋನ LAPQR ತೆಗೆದುಕೊಳ್ಳಿ. ಅದರ ಒಳಗೆ RP ಬದಿಯ ಮೇಲೆ A, P೦ ಬದಿಯ 
ಮೇಲೆ ಔ, ಮತ್ತು? ಬದಿಯ ಮೇಲೆ C ಶೃಂಗಗಳು ಬರುವಂತಿದ್ದು, ಅತ್ಯಂತ ಕಡಿಮೆ 
ಪರಿಧಿ ಇರುವಂತಹ ABC ತ್ರಿಕೋನವನ್ನು ರಚಿಸಿ. ಇಲ್ಲಿ ಲೇಖಕರು ರೇಖಾಗಣಿತದ ವಾದ 
ಬಳಸಿ, ಅತ್ಯುತ್ತಮ ಸಂರಚನೆಯಲ್ಲಿ ಕೆಳಗಿನ ತ್ರಿಕೋನ ಸಾದ್ಯಶ್ಯಗಳು 
ಅನ್ನಯವಾಗಲೇಬೇಕು ಎಂದು ಸ್ಥಾಪಿಸುತ್ತಾರೆ. (ಚಿತ್ರ1 ನೋಡಿ): 


AARC ~ AQBC ~ AABP ~ AQRP, 


ತದನಂತರ, ಈ ನಿಯಮಗಳು ಸ, ಔ, ೦ ಯನ್ನು ತ್ರಿಕೋನಗಳ ಎತ್ತರಗಳ ಪಾದಗಳಾಗಲು 
ಒತ್ತಾಯಿಸುತ್ತವೆ ಎಂದು ತ್ರಿಕೋನ ಮಿತಿಯನ್ನು ಬಳಸಿ ತೋರಿಸುತ್ತಾರೆ. 


SP. 


ಚಿತ್ರ 1. ಫ್ಯಾಗ್ನಾನೋರ ಸಮಸ್ಯೆ 


ಇಲ್ಲಿ ನಾವು ಈ ಪ್ರತಿಪಾದನೆಯನ್ನು ರೇಖಾಗಣಿತೀಯವಾಗಿ ಸಾಧಿಸುತ್ತೇವೆ. ನಾವು 
ತ್ರಿಕೋನವು ಲಘುಕೋನ ತ್ರಿಕೋನ ಆಗಿರಬೇಕು ಎಂಬ ನಿಯಮವನ್ನು ವಿಧಿಸುವ 
ಅಗತ್ಯವನ್ನು ಸಹ ಸಮರ್ಥಿಸುತ್ತೇವೆ. 


ಮುಖ್ಯಪದಗಳು: ತ್ರಿಕೋನ, ಲಘು, ವಿಶಾಲ, ಲಂಬರೇಖೆ, ಕೋನ ಇಬ್ಬೊಡಕ, 
ಅಂತರ್ಕೋಂದ್ರ, ಬಹಿರ್ಕೇಂದ್ರ, ಒಗ್ಗೆರೆ. 


22 ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


(a) (b) 


ಪ್ರತಿಪಾದನೆಯ ಸಾಧನೆ 


AಡಸABC ಯ ಕೋನಗಳ ಆಂತರಿಕ ಇಬ್ಬೊಡಕ (ಬೈಸೆಕ್ಟರ್‌) ಗಳನ್ನು ನಿರ್ಮಿಸಿ. ಹೀಗೆ ನಿರ್ಮಿಸಲಾದ ಮೂರು ರೇಖೆಗಳು AಿAB೦ ಯ 
ಅಂತರ್ಕೇಂದ್ರವಾದ 1 ಅಲ್ಲಿ ಸೇರುತ್ತದೆ; ಚಿತ್ರ 2(8) ನೋಡಿ. 


ಸರಳವಾದ ಕೋನ ಗಣನೆಗಳನ್ನು ಬಳಸಿಕೊಂಡು, ಮೂರು ಕೋನದ ಇಬ್ಬೊಡಕಗಳು Aೌ೦ಔ ನ ಬದಿಗಳಿಗೆ ಅನುಕ್ರಮವಾಗಿ 
ಲಂಬವಾಗಿವೆ; ಎಂದರೆ, ೧ ಬದಿಯು AಸACB ಯ ಕೋನ ಇಬ್ಬೊಡಕಕ್ಕೆ €1 ಗೆ ಲಂಬವಾಗಿದೆ ಮುಂತಾದವನ್ನು ಪರೀಕ್ಷಿಸುವುದು 
ಸುಲಭ. ಆದರೆ ಇದು APR ನ ಬದಿಗಳು ಅನುಕ್ರಮವಾಗಿ AಿAಔ೦ ಯ ಕೋನಗಳ ಬಹಿರ್‌ ಇಬ್ಬೊಡಕಗಳಾಗುತ್ತವೆ ಎಂದು 
ಸೂಚಿಸುತ್ತದೆ (ಅಂದರೆ ೧ ಬದಿಯು AA೦B ಯ ಕೋನಕ್ಕೆ ಬಹಿರ್‌ ಇಬ್ಬೊಡಕ ಮತ್ತು ಇತ್ಯಾದಿ). ತತ್ಸಲವಾಗಿ ?, ಲ್ಪ, R ಗಳು 
AಸBC ಯ ಬಹಿರ್‌ ಕೇಂದ್ರಬಿಂದುಗಳು ಎಂದು ಸೂಚಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ?, ೦, Rಗಳು 2ACB, 2CAB, 
1ABC (ಅಂತರ) ಕೋನ ಇಬ್ಬೊಡಕಗಳ ಮೇಲೆ ಅನುಕ್ರಮವಾಗಿ ಇರುತ್ತವೆ ಎಂದಾಗುತ್ತದೆ. ಅಂದರೆ, ೌ,1, € ಬಿಂದುಗಳು 
ಒಗ್ಗೆರೆಯಲ್ಲಿದೆ, ಹಾಗೆಯೆ ೦, 1, A ಬಿಂದುಗಳು ಮತ್ತು, 1, ಔ ಬಿಂದುಗಳು ಸಹ ಒಗ್ಗೆರೆಯಲ್ಲಿವೆ ಎಂದಾಯಿತು. ಚಿತ್ರ 2(b) ನೋಡಿ. 


ಇದರಿಂದ PC, ೧A ಮತ್ತು RB ಗಳು APR ಗೆ ಎತ್ತರಸೂಚಕಗಳು ಎನ್ನುವುದು ಸ್ಪಷ್ಟವಾಗುತ್ತದೆ. ಇದನ್ನೇ ನಾವು ಸಾಧಿಸಲು 


ಹೊರಟಟದ್ದು. m 


ತ್ರಿಕೋನವು ಏಕೆ ಲಘುಕೋನದ್ದಾಗಿರಬೇಕು? 


APQR ಲಘುಕೋನದ್ದಾಗಿರಬೇಕು ಎಂಬ ನಿಯಮವನ್ನು ವಿಧಿಸುವ ಅಗತ್ಯವನ್ನು ನಾವು ಈಗ ಸಮರ್ಥಿಸುತ್ತೇವೆ. APQR 
ಲಂಬಕೋನ ತ್ರಿಕೋನ ಅಥವಾ ವಿಶಾಲಕೋನ ತ್ರಿಕೋನ ಆಗಿದ್ದರೆ ಏನಾಗುತ್ತದೆ ಎಂದು ತೋರ್ಪಡಿಸುವ ಮೂಲಕ ನಾವು ಇದನ್ನು 
ಸಾಧಿಸುತ್ತೇವೆ. 


ಚಿತ್ರಗಳು 3(a), 3() ಮತ್ತು 3(€) ತ್ರಿಕೋನಗಳನ್ನು ತೋರಿಸುತ್ತವೆ, ಇವುಗಳಲ್ಲಿ ಪ್ರತಿಯೊಂದರ ಔ ಶ್ಯಂಗದಲ್ಲಿನ ಕೋನವು 
ಅನುಕ್ರಮವಾಗಿ ಚಿತ್ರಗಳು 1 ಮತ್ತು2 ರಲ್ಲಿ ಇದ್ದ ಕೋನಗಳಿಗಿಂತ ದೊಡ್ಡದಾಗಿದ್ದು ಲಂಬಕೋನಕ್ಕೆ ಸಮೀಪವಾಗುತ್ತಿವೆ 
ಮತ್ತು ಮಿತಿಯಲ್ಲಿ ತ್ರಿಕೋನವು ಶೃಂಗ ಔ ರಲ್ಲಿ ಲಂಬಕೋನವಾಗುತ್ತದೆ (ಚಿತ್ರ 3(€)). 


ಇಲ್ಲಿ ಏನಾಗುತ್ತದೆ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಿ: 1R ಹೆಚ್ಚಾಗುತ್ತಿದಂತೆ, A ಮತ್ತು € ಶೃಂಗಗಳು ಪರಸ್ಸರ ನಿಕಟಿವಾಗುತ್ತವೆ 
ಮತ್ತು ಮಿತಿಯಲ್ಲಿ ತ್ರಿಕೋನವು ಶ್ಯಂಗ ಔ ರಲ್ಲಿ ಲಂಬಕೋನವಾದಾಗ, ಈ ಎರಡು ಶೃಂಗಗಳು R ನೊಂದಿಗೆ ವಿಲೀನವಾಗುತ್ತವೆ. ಹೀಗೆ 
ಆದಾಗ, AಿABC ಯು RB ರೇಖಾಖಂಡಕ್ಕೆ ಕುಸಿಯುತ್ತದೆ. ಈ ಸಂರಚನೆಯನ್ನು ಈಗ ಚಿತ್ರ 3(€) ನಲ್ಲಿ ಚಿತ್ರಿಸಲಾಗಿದೆ. ಇದರಿಂದ 
ನಾವು APೌQಣ ಲಂಬಕೋನ ತ್ರಿಕೋನವಾಗಿದ್ದರೆ, ಅತಿ ಕಡಿಮೆ ಪರಿಧಿಯ ಅಂತರ್ದಾಖಲಾದ ತ್ರಿಕೋನವು ರೇಖಾಖಂಡವಾಗಿರುತ್ತದೆ 
ಎಂದು ತೀರ್ಮಾನಿಸಬಹುದು. 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


23 


24 


RAC Q RA,C F Q 


ಚಿತ್ರ3 


ರು 


(ಮಿತಿಯ ಪರಿಸ್ಥಿತಿಯಲ್ಲಿ B್ಣ ಖಂಡವನ್ನು ಎರಡು ಬಾರಿ ತಿದ್ದಲಾಗಿದೆ ಎಂಬುದನ್ನು ಗಮನಿಸಿ; ಹಾಗೆಂದರೆ ಸAಿAB೦ ಯ ಪರಿಧಿಯು 
BR ರೇಖಾಖಂಡದ ಎರಡು ಪಟ್ಟು ಇದೆ ಎಂದು ಅರ್ಥ.) 


ನಿPಲR ತ್ರಿಕೋನವು ಔ ನಲ್ಲಿ ಲಂಬಕೋನವಾಗಿದ್ದು Aಿೌ೦ಔ ಒಳಗೆ ರನ" ರಚಿಸಲ್ಪಟ್ಟಿದ್ದರೆ, ಆಗ ಅದರ ಪರಿಧಿಯು RB ಯ 
ಎತ್ತರದ ಎರಡು ಪಟ್ಟಿಗಿಂತಲೂ ಕಡಿಮೆ ಉದ್ದ ಇರುವುದು ಸಾಧ್ಯವಿಲ್ಲವೆಂದು ತೋರಿಸಬಹುದು. D೭, ಚಿತ್ರ 3(d) ಯಲ್ಲಿ 
ತೋರಿಸಿದಂತೆ ಒಂದು ಒಳದಾಖಲಾದ ತ್ರಿಕೋನವಾಗಿರಲಿ. ನಾವು ಈಗ ಈ ಕೆಳಕಂಡ ರೇಖಾಗಣಿತದ ಕ್ರಿಯೆಗಳನ್ನು ಈ ಚಿತ್ರದ ಮೇಲೆ 
ಕೈಗೊಳ್ಳೋಣ: ನಾವು ರೇಖೆ ೧ ಮತ್ತು PRಗಳಲ್ಲಿನ ಸಂರಚನೆಗಳನ್ನು ಪ್ರತಿಬಿಂಬಿಸುತ್ತೇವೆ.ಇದರ ಪರಿಣಾಮವನ್ನು ಚಿತ್ರ 4ರಲ್ಲಿ 
ತೋರಿಸಲಾಗಿದೆ; ಈ ಎರಡು ಮ್ಯಾಪಿಂಗ್‌ಗಳು ಬಿಂದು £ ಅನ್ನು ಅನುಕ್ರಮವಾಗಿ ್ಕ, ಮತ್ತು £; ಗೆ ಒಯ್ಯುತ್ತವೆ. 


ನಾವು ಈಗ ಠಃ ಕೆಳಗಿನ ಅಂಶಗಳನ್ನು ಗಮನಿಸುತ್ತೇವೆ: 
* ಪ್ರತಿಬಿಂಬ ಕ್ರಿಯೆಯ ನೈಜ ಸ್ವಭಾವದಿಂದ FF = £F ಮತ್ತು;D = ್ಕDಆಗುತ್ತದೆ. ಆದ್ದರಿಂದ ADE ಪರಿಧಿಯು 
E1FDE, ನ ಪಥದ ಉದ್ದಕ್ಕೆ ಸಮನಾಗಿರುತ್ತದೆ. 


e /ERE, =2/ERQಮತ್ತು2ERE, = 22ERP; ಆದ್ದರಿಂದ LE\IRE) = 22PRQ = 180°. ಅಂದರೆ, 
ಬಿಂದುಗಳಾದ £,, R, ್ಕ, ನೇರವಾದ ಸಾಲಿನಲ್ಲಿರುತ್ತವೆ. 


* EjFDE, ಪಥದ ಉದ್ದವು ್ವ್ಕ;£, ಖಂಡದ ಉದ್ದಕ್ಕಿಂತಲೂ ಹೆಚ್ಚು ಅಥವಾ ಸಮನಾಗಿರುತ್ತದೆ, 1.€., 2 * RE ಖಂಡದ ಉದ್ದಕ್ಕೆ 
ಸಮ ಅಥವಾ ಹೆಚ್ಚು ಇರುತ್ತದೆ. (ತ್ರಿಕೋನದ ಯಾವುದಾದರೂ ಎರಡು ಬಾಹುಗಳ ಅಳತೆಯ ಮೊತ್ತವು ಮೂರನೇ 
ಬಾಹುಗಿಂತಲೂ ಹೆಚ್ಚಿರುತ್ತದೆ ಎಂಬ ಈ ಫಲಿತಾಂಶದ ಹಲವಾರು ಬಳಕೆಗಳಿಂದ ವ್ಯಕ್ತವಾಗುತ್ತದೆ.) ಆದ್ದರಿಂದ ADEF 
ಪರಿಧಿಯು ೫ 2 * RE ಖಂಡದ ಉದ್ದ. 


* RE ಖಂಡದ ಉದ್ದವು RB ಖಂಡದ ಉದ್ದಕ್ಕಿಂತಲೂ ಹೆಚ್ಚು ಅಥವ ಸಮ. (ಏಕೆಂದರೆ RB ಯು P್ಲ ಗೆ ಲಂಬವಾಗಿದೆ). 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


ಜಿತ್ರ4 


್‌] 


* ಆದ್ದರಿಂದ A೦೯೯" ಪರಿಧಿಯು ೫ 2 * RB ಖಂಡದ ಉದ್ದ. 


ಆದ್ದರಿಂದ: ಅತ್ಯುತ್ತಮವಾದ ಅಂತರ್ದಾಖಲಾದ ತ್ರಿಕೋನವು (ಕನಿಷ್ಠ ಪರಿಧಿ ಎಂಬ ಅರ್ಥದಲ್ಲಿ “ಅತ್ಯುತ್ತಮ” ಪದವನ್ನು 
ಬಳಸಲಾಗಿದೆ) ಎರಡು ಬಾರಿ ತಿದ್ದಲಾದ Rಔ ಖಂಡವನ್ನು ಹೊಂದಿರುವ ಕುಸಿದ ತ್ರಿಕೋನ. [ 


ನಾವು PQ ನ ಗಾತ್ರವನ್ನು ಹೆಚ್ಚಿಸುತ್ತಾ ಹೋದರೆ, ನಮಗೆ ಶೃಂಗ ಔ ನಲ್ಲಿ ವಿಶಾಲಕೋನವಾಗಿರುವ ತ್ರಿಕೋನ ಸಿಗುತ್ತದೆ. ಈ 
ಸಂದರ್ಭದಲ್ಲಿ ಅತ್ಯುತ್ತಮವಾದ ಅಂತರ್‌ದಾಖಲಾದ ತ್ರಿಕೋನ ಯಾವುದು? ನಾವು ಎರಡು ಬಾರಿ ತಿದ್ದಲಾದ ್ನಔ ಖಂಡವನ್ನು 
ಹೊಂದಿದ ಕುಸಿದ ತ್ರಿಕೋನವನ್ನು ಆಯ್ಕೆ ಮಾಡುವುದಲ್ಲದೆ ಬೇರೇನೂ ಉತ್ತಮ ಮಾರ್ಗವಿಲ್ಲ ಎಂದು ತೋರುತ್ತದೆ (ಇಲ್ಲಿ B ಬಿಂದುವು 
ಶೃಂಗ ಔR ನಿಂದ PQ ಬದಿಗೆ ಎಳೆದ ಲಂಬರೇಖೆಯ ಪಾದ). ನಾವು ಹೇಳಿಕೆಯ ಸಂಪೂರ್ಣ ಸಮರ್ಥನೆಯ ಕಾರ್ಯವನ್ನು ನೀವೇ 
ಪೂರೈಸಲೆಂದು ಬಿಡುತ್ತೇವೆ. (ಸುಳಿವು: ಮೇಲೆ ಬಳಸಿದ ಪ್ರತಿಬಿಂಬದ ಕಲ್ಪನೆಯು ಇಲ್ಲೂ ಸಹ ಕೆಲಸ ಮಾಡುತ್ತದೆ.) m 


ಶೈಲೇಶ್‌ ಶಿರಾಲಿಯವರು ಪುಣೆಯ ಸಹ್ಯಾದ್ರಿ ಶಾಲೆ (ಕೆಎಫ್‌ಐ) ನ ನಿರ್ದೇಶಕರು ಮತ್ತು ಪ್ರಾಂಶುಪಾಲರಾಗಿ ಮತ್ತು ರಿಷಿವ್ಯಾಲಿ 
ಸ್ಕೂಲ್‌ (ಆಂಧ್ರಪ್ರದೇಶ) ನ ಸಮುದಾಯ ಗಣಿತ ಕೇಂದ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಭಾರತದ ಮ್ಯಾಥ್‌ 
ಒಲಿಂಪಿಯಾಡ್‌ ಮೂಮೆಂಟ್‌ನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಹಲವಾರು ಗಣಿತದ ಪುಸ್ತಕಗಳನ್ನು ಬರೆದಿರುವ 
ಶ್ರೀಯುತರು ಅಟ್‌ ರೈಟ್‌ ಆ್ಠಂಗಲ್ಸ್‌ ಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಇಮೇಲ್‌ ವಿಳಾಸ: 
shailesh.shirali@gmail.com. 

ಅನುವಾದ: ಸಹನಾ ರಾವ್‌ 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


